ಹವಾ ನಿಯಂತ್ರಕಗಳಿಂದ 


ಹ್‌ 


ಸಾರ್ಸ್‌-ಕೋವಿ-2 ಸೋಂಕು ಹರಡಬಹುದೇ? 


ಸಾರ್ಸ್‌-ಕೋವಿ-2 ಸೋಂಕಿತ ರೋಗಿಯೊಬ್ಬನು ಗಟ್ಟಯಾದ 
ಧ್ವನಿಯಲ್ಲ ಮಾತನಾಡುವಾಗ, ನಿಮಿಷ ಒಂದಕ್ಕೆ 1000 ಹನಿಗಳನ್ನು 
(ವೈರಾಣು ಕಣಗಳಆರುವಂಥವು) ಹೊರಗೆ ಹಾಕುತ್ತಾನೆ ಎ೦ದು 
ಇತ್ತೀಚಿನ ಅಧ್ಯಯನವೊಂದು ಹೇಳುತ್ತದೆ. ಇಂಥ ಹನಿಗಳು ಕನಿಷ್ಠ 
ಎಂಟು ನಿಮಿಷಗಳ ಕಾಲ ಗಾಆಯಲ್ಲ ಇರಬಹುದು. ಆದ್ದರಿಂದ ಭೌತಿಕ 
ಅಂತರವನ್ನು ಕಾಪಾಡಿಕೊಂಡರೂ ಸಹ, ಸರಿಯಾದ ವಾತಾಯನ 
ವ್ಯವಸ್ಥೆಯುಲ್ಲದ (ನಿರ್ಮಲವಾದ ಹೊಸ ಗಾಳ ಸಿಗದಂಥ ಸ್ಥಳ) 
ಇಕ್ಕಟ್ದಾದ ಕೋಣಿಯಲ್ಲ ಅನೇಕ ಜನ ಅದೇ ಗಾಆಯನ್ನು ಬಹಳ 
ಹೊತ್ತು ಸೇವಿಸಿದರೆ ಸಾರ್ಸ್‌-ಕೋವಿ-2 ಸೋಂಕು ಹರಡಬಹುದು. 
ಇದರರ್ಥವೇನೆಂದರೆ, ಕೇಂದ್ರೀಕೃತ ಹವಾಮಾನ ನಿಯಂತ್ರಕ 
ಕೋಣಿಗಳ್ಲ ಸೋಂಕು ಹರಡುವ ಅಪಾಯ ಹೆಚ್ಚಾಗಬಹುದು. 
ಏಕೆಂದರೆ ಹವಾ ನಿಯಂತ್ರಕಗಳು ಗಾಆಯನ್ನು ಅದೇ ಸ್ಥಳಕ್ಕೆ ಮತ್ತೆ 
ಮತ್ತೆ ವಾಪಸ್‌ ತರುತ್ತಿದ್ದು, ಗಾಳಆಯಲ್ಲ ಇರುವ ಯಾವುದೇ 
ಕಲ್ಕಷಕಾರಿ ಕಣಗಳನ್ನು (ಉದಾಹರಣೆಗೆ ವೈರಾಣುಗಳು) ಅಲ್ಲಿಯೇ 
ಸುತ್ತುವಂತೆ ಮಾಡುತ್ತಿರುತ್ತವೆ. 


ಕೇಂದ್ರೀಕೃತ ಹವಾನಿಯಂತ್ರಿತ ಪರಿಸರಗಳ ಕುರಿತು ನಡೆದಿರುವ 
ಇತ್ತೀಚಿನ ಅನೇಕ ವರದಿಗಳು ಈ ರೀತಿಯಲ್ಲ ಸೋಂಕು 
ಹರಡಬಹುದು ಎಂಬುದಕ್ಕೆ ಪರೋಕ್ಷ ಪುರಾವೆಗಳನ್ನು ಒದಗಿಸಿವೆ. 
ಉದಾಹರಣಿಗೆ ಚೀನಾದ ರೆಸ್ಟೋರೆಂಟ್‌ ಒಂದಕ್ಕೆ ಸಂಬಂಧಿಸಿದ 
ಅಧ್ಯಯನವು. ಒಬ್ಬನೇ ಒಬ್ಬ ರೋಗ ಲಕ್ಷಣಗಳು ಇನ್ನೂ 
ಕಾಣಿಸಿಕೊಂಡಿಲ್ಲದ ರೋಗಿಯಿಂದ, ಆತ ಕುಳತಿದ್ದ ಮೇಜನಲ್ಲದ್ದವರಿಗೆ 
ಮಾತ್ರವಲ್ಲದೆ ಅಕ್ಕಪಕ್ಷದಲ್ಲರುವ ಮೇಜುಗಳಲ್ಲ ಕುಆತಿದ್ದವರಿಗೂ 


ಕೃಪೆ: https://www.needpix.com/photo/1214884/window-open- 
two-old-pane-facade-house-former. 


48 ' ೫ ಪಂಡ್‌... ರೀಡಿಸವರಿಂಗ್‌ ಸ್ಫೂಲ್‌ ಸನ್ನ |! ಜನವರಿ 2021 


ಸಾರ್ಸ್‌-ಕೋವಿ-2 ಸೋಂಕು ಹರಡಿರುವುದನ್ನು ತೋರಿಸಿದೆ. 
ಹವಾ ನಿಯಂತ್ರಕಗಕಲ್ಪರುವ ಸೋಸುವ ಉಪಕರಣಗಕಲ್ಪನ 
ಮಾದರಿಗಳನ್ನು ಪರೀಕ್ಷಿಸಿದಾಗ ವೈರಾಣುವಿಗೆ ಸಂಬಂಧಿಸಿದಂತೆ 
ಅದು ಖಯಣಾತೃಕ ಫಲತಾಂಶ ನೀಡಿದ್ದರೂ ಸಹ, ಗಾಳಅ 
ಸಂಚಾರವೇ ಒಂದು ಮೇಜನಿಂದ ಇನ್ನೊಂದಕ್ಕೆ ಪ್ರಸರಣವಾಗಲು 
ಕಾರಣವಾಗಿತ್ತೆಂದು ನಂಬಲಾಗಿದೆ. ದಕ್ಷಿಣ ಕೊರಿಯಾದ 
ಕಾಲ್‌ಸೆಂಟರ್‌ ಒಂದರಲ್ಲ. ಕೇಂದ್ರೀಕೃತ ಹವಾ ನಿಯಂತ್ರಿತ 
ಕಛೇರಿಯ ಒಂದು ಮಹಡಿಯಲ್ಲ ಸೋಂಕಿತರ ಗುಂಪುಗಳೇ 
ಕಂಡುಬಂದವು. ಸಾರ್ಸ್‌-ಕೋಪವಿ-2 ವೈರಾಣುಗಳು ಹನಿಗಳ 
ಮೂಲಕ ಗಾಆ ಸೋಸುವ ಉಪಕರಣಗಳಆಂ೦ದ ಮತ್ತು ಹವಾ 
ನಿಯಂತ್ರಕ ಕೊಳವೆಗಳ ಮೂಲಕ ಓಡಾಡುತ್ತವೆ ಎನ್ನುವುದಕ್ಕೆ 
ಪ್ರಯೋಗ ಆಧಾರಿತ ಸಾಕ್ಟ್ಯವಿಲ್ಲದಿದ್ದರೂ. ಶೇ ಒಂದು ಅಧ್ಯಯನ 
ಮತ್ನು ಇನ್ನಿತರ ವರದಿಗಳೂ ಸಹ ವೈರಾಣುವು. ಇಕ್ಕಟ್ದಾದ ಹವಾ- 
ನಿಯಂತ್ರಿತ ಸ್ಥಕಗಳಲ್ಲ, ಉತ್ತಮ ವಾತಾಯನ ವ್ಯವನ್ಥೆ ಇಲ್ಲದಿರುವ 
ಕಡೆಗಕ್ಲ ಹರಡುವ ಸಾಧ್ಯತೆಯ ಕಡೆಗೆ ಬೊಟ್ಟು ಮಾಡಿ 
ತೋರಿಸುತ್ತವೆ. 


ಇದಕ್ಕೆ ವಿರುದ್ಧವಾದ ಸಾಕ್ಷ್ಯವು ಲಭ್ಯವಾಗುವವರೆಗೂ. ಕೇಂದ್ರೀಕೃತ 
ಹವಾ ನಿಯಂತ್ರಕ ಇರುವ ಮತ್ತು ವಾತಾಯನ ವ್ಯವಸ್ಥೆ ಕೆಟ್ಟದಾಗಿರುವ 
ಸೂಪರ್‌ ಮಾರ್ಕೆಟ್‌ಗಳು, ಮಾಲ್‌ಗಳು. ಕಛೇರಿಗಳು, ರೈಲುಗಳು. 
ರೆಸ್ಟೋರೆಂಟ್‌ಗಳು ಇಂಥ ಜಾಗಗಳಗೆ ಹೋಗದಿರುವುದೇ ಲೇಸು. 
ಆದರೆ ಮನೆಯ ವಾತಾವರಣದಲ್ಲ. ಎ. ಸಿ ಗಳು ಸೋಂಕನ 
ಪ್ರಸರಣಿಯನ್ನು ಹೆಚ್ಚಿಸುವ ಸಾಧ್ಯತೆ ಕಡಿಮೆ: ಏಕೆಂದರೆ, ಒಂದು 
ಮನೆಯಲ್ಪರುವ ಜನರೆಲ್ಲ ಈಗಾಗಲೇ ಒಂದೇ ವಾಸದ ಸ್ಥಳವನ್ನು 
ಹಂಚಿಕೊಂಡಿರುತ್ತಾರೆ ಮತ್ತು ಹೇಗಿದ್ದರೂ ಈಗಾಗಲೇ ಸನಿಹದ 
ಸಂಪರ್ಕದಲ್ಪರುತ್ತಾರೆ. ಆದರೂ ಸಹ ಸಹಜವಾದ, ನಿಯತವಾಗಿ 
ಗಾಳ ಓಡಾಡುವಂತೆ ಮಾಡಬೇಕೆಂದೇ ಶಿಫಾರಸು ಮಾಡಲಾಗುತ್ತದೆ. 
ಕುಟುಂಬದ ಯಾವುದಾದರೂ ಒಬ್ಬ ಸದಸ್ಯರಿಗೆ ಸೋಂಕು 
ತಗುಅದರೆ ಆಗ ಅವರನ್ನು ಪ್ರತ್ಯೇಕವಾಸಕ್ಕೆ ಗುರಿಪಡಿಸಬೇಕು ಮತ್ತು 
ಆ ಕೋಣಿಯು ಉಳದ ಸ್ಥಳಗಳೊಂದಿಗೆ ಕೇಂದ್ರೀಕೃತ ಹವಾಮಾನ 
ನಿಯಂತ್ರಣದಲ್ಲ ಭಾಗಿಯಾಗಬಾರದು. ವಾಸ್ತವದಲ್ಲ ಭಾರತ 
ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ 
ಮಾರ್ಗದರ್ಶಿ ಸೂತ್ರಗಳು ಸೋಂಕಿತ ವ್ಯಕ್ತಿಗೆ ಎ.ಸಿ ಯ ಬದಲು. 
ತೆರೆದ ಕಟಕಗಕಳ ಮೂಲಕ ಸಹಜ ವಾತಾಯನ ವ್ಯವಸ್ಥೆಯೇ 
ಉತ್ತಮ ಎಂದು ಸಲಹೆ ನೀಡಿವೆ. 


ಅಪ್ಪಣಿ: 
1 ಇಂಡಿಯನ್‌ ಸೈಂಟಸ್ಟ್‌ ರೆಸ್‌ಪಾನ್ಸ್‌ ಟು ಕೋವಿಡ್‌-19 (ಖಎಸ್‌ಆರ್‌ಸಿ) ಜಾಲತಾಣದಲ್ಲ ಈ ಪ್ರತಿಕ್ರಿಯೆಗಳನ್ನು ಮೊದಲು ಪ್ರಕಟಸಲಾಗಿತ್ತು. 


2೨. ಲೇಖನದ ಶೀರ್ಷಿಕೆಯ ಹಿನ್ನೆಲೆಯಲ್ಲ ಬಳಸಲಾದ ಚಿತ್ರದ ಆಕರ: ಗttps://pixabay.com/illustrations/air-conditioner-ac-cool-cooling-4204637/. 


ಕೃಪೆ: mstlion, Pixabay. License: CC-0. 


ಇಂಡಿಯನ್‌ ಸೈಂಟಸ್ಟ್‌ ರೆಸ್‌ಪಾನ್ಸ್‌ ಟು ಕೋವಿಡ್‌-19 (ಐಎಸ್‌ಆರ್‌ಸಿ) ಎಂಬುದು ಸುಮಾರು ಐನೂರು ಭಾರತೀಯ ವಿಜ್ಞಾನಿಗಳು, ಎಂಜಿನಿಯರ್‌ಗಳು. ತಂತ್ರಜ್ಞರು. ವೈದ್ಯರು. ಸ ಸಾರ್ವಜನಿಕ 
ಆರೋಗ್ಯ ತಜ್ಞರು, ವಿಜ್ಞಾನ ಸಂವಹನಕಾರರು, ಪತ್ರಕರ್ತರು ಮತ್ತು ವಿದ್ಯಾರ್ಥಿಗಳು ಸೇರಿ ಪ್ರಪಂಚದಾದ್ಯಂತ ಹರಡಿರುವ ಕೋವಿಡ್‌-19೨ಗೆ ಪ್ರತಿಪ್ಪಂದಿಸಿ ಸ್ಪಯುಚ್ಛೆಯಿಂದ ರಚಿಸಿಕೊಂಡ 
ಗುಂಪು. ಈ Ar SR Fs indscicov@ gmail.com. 


ಅನುವಾದ: ಬ ಆರ್‌ ಮಂಜುನಾಥ್‌ | ಪರಿಶೀಲನೆ: ಮಧುಕರ ಪುಟ್ಟಿ 


ಐ ವಂಡರ್‌... ರೀಡಿಸ್ಕವರಿಂಗ್‌ ಸ್ಫೂಲ್‌ ಸೈನ್‌ | ಜನವರಿ 2021 ' 49 


